ಕರ್ನಾಟಕ ವಿಧಾನ ಪರಿಷತ್ತು. 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 206 

2. ಸದಸ್ಯರ ಹೆಸರು : ಬಿ.ಕೆ.ಹರಿಪ್ರಸಾದ್‌ 

3, ಉತ್ತರಿಸುವ ದಿನಾಂಕ : 14.12.2021 

4. ಉತ್ತರಿಸುವ ಸಚಿವರು k ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 
ಕ್ರಸಂ. 

(ಅ) 202 2 ಕಬ್ಬು ಕಗಾರರಿ 
2021-22ನೇ ಸಾಲಿನಲ್ಲಿ ಖಾಸಗಿ 2019-20, 2020-21 ಮತ್ತು 2021-22ನೇ ಸಾಲುಗಳಲ್ಲಿ 
ಕಾರ್ಸಾನೆಗಳಿಂದ ಕಬ್ಬು ಬೆಳೆಗಾರರಿಗೆ ಬಾಕಿ | ಪಾವತಿಸಬೇಕಾಗಿರುವ, ಪಾವತಿಸಿರುವ ಮತ್ತು ಬಾಕಿ 
ಪಾವತಿಯಾಗಬೇಕಿರುವ ಮೊತ್ತವೆಷ್ಟು; | ಉಳಿಸಿಕೊಂಡಿರುವ ವಿವರಗಳ ಕಾರಾನೆವಾರು ಅಂಕಿ 
ಕಾರ್ಸಾನೆವಾರು ಅಂಕಿ ಅಂಶಗಳೊಂದಿಗೆ | ಅಂಶಗಳನ್ನು ವರ್ಷವಾರು ಅನುಬಂಧ-(1) (2) ಮತ್ತು (3) 
ಸಂಪೂರ್ಣ ವಿವರ ನೀಡುವುದು: ರಲ್ಲಿ ಒದಗಿಸಿದೆ. 

dl wa ಬೌಕೆ | 2019-20ನೇ ಹಂಗಾಮಿನಲ್ಲಿ 62 ಸಕ್ಕರೆ ಕಾರ್ಬಾನೆಗಳು 


ನು 
ಉಳಿಸಿಕೊಂಡಿರುವ ಖಾಸಗಿ ಕಾರಾನೆಗಳ 
ಕುರಿತು ಸರ್ಕಾರ ಕೈಗೊಂಡ ಕ್ರಮಗಳೇನು? 


ಕಬ್ಬು ಅರೆಯುವ ಕಾರ್ಯವನ್ನು ನಿರ್ವಹಿಸಿದ್ದು, ಸದರಿ 
ಸಾಲಿನಲ್ಲಿ ಕಬ್ಬು ಸರಬರಾಜು ಮಾಡಿದ ರೈತರಿಗೆ 
ಪಾವತಿಸಬೇಕಾಗಿದ್ದ ಮೊತ್ತ ರೂ.10,428.96 
ಕೋಟಿಗಳಾಗಿರುತ್ತವೆ. ಕೆಲವು ಸಕ್ಕರೆ ಕಾರ್ಸಾನೆಗಳು ಕೇಂದ್ರ 
ಸರ್ಕಾರವು ನಿಗದಿಪಡಿಸಿದ ಎಫ್‌.ಆರ್‌.ಪಿ. ದರಕ್ಕಿಂತ ಅಧಿಕ 
ದರವನ್ನು ರೈತರಿಗೆ ಪಾವತಿಸಿರುವುದರಿಂದ 2019-20ನೇ 
ಹಂಗಾಮಿನಲ್ಲಿ ಸಕ್ಕರೆ ಕಾರ್ಬಾನೆಗಳು ಕಬ್ಬು ಸರಬರಾಜು 
ಮಾಡಿದ ರೈತರಿಗೆ ಪಾವತಿಸಿದ ಒಟ್ಟು ಮೊತ್ತ ರೂ.10,671.94 
ಕೋಟಿಗಳಪ್ಪಾಗಿರುತ್ತದೆ. 

2020-21ನೇ ಸಾಲಿನಲ್ಲಿ 64 ಸಕ್ಕರೆ ಕಾರ್ಬಾನೆಗಳು 
ಕಾರ್ಯನಿರ್ವಹಿಸಿದ್ದು, ಈ ಕಾರ್ಬಾನೆಗಳು ಕಬ್ಬು ಸರಬರಾಜು 
ಮಾಡಿದ ರೈತರಿಗೆ ಕಬ್ಬು ಬಿಲ್ಲು ಮೊತ್ತವನ್ನು ಪೂರ್ಣವಾಗಿ 
ತೀರುವಳಿ ಮಾಡಿದ್ದು ರೈತರಿಗೆ ಪಾವತಿಸಬೇಕಾದ ಕಬ್ಬು ಬಿಲ್ಲು 
ಬಾಕಿ ಇರುವುದಿಲ್ಲ. 


2021-22ನೇ ಹಂಗಾಮು ನವೆಂಬರ್‌-2021 ರಿಂದ 
ಪ್ರಾರಂಭವಾಗಿದ್ದು, ಚಾಲ್ತಿಯಲ್ಲಿರುತ್ತದೆ. ಇದುವರೆವಿಗೂ 65 
ಸಕ್ಕರೆ ಕಾರಾನೆಗಳಲ್ಲಿ ಕಬ್ಬು ಅರೆಯುವ ಕಾರ್ಯವನ್ನು 
ಪ್ರಾರಂಭಿಸಲಾಗಿರುತ್ತದೆ. ಈ ಕಾರ್ಬಾನೆಗಳು 
ದಿನಾಂಕ:15.11.2021ರವರೆಗೆ ಒಟ್ಟು 112.39 ಲಕ್ಷ ಮೆಟ್ರಿಕ್‌ 
ಕಬ್ಬು ನುರಿಸಿ 9.60 ಮೆ.ಟನ್‌ ಸಕ್ಕರೆ ಉತ್ಪಾದಿಸಿ, ಶೇ.8.54 
ರಷ್ಟು ಇಳುವರಿಯನ್ನು ಪಡೆದಿರುತ್ತವೆ. ಈ ಅವಧಿಗೆ ಕಬ್ಬು 
ಸರಬರಾಜು ಮಾಡಿದ ರೈತರಿಗೆ ಕಾರ್ಯಾನೆಗಳು ಕೇಂದ್ರ 
ಸರ್ಕಾರ ನಿಗದಿಪಡಿಸಿರುವ ನ್ಯಾಯಯುತ ಮತ್ತು 
ಲಾಭದಾಯಕ ಬೆಲೆಯಂತೆ (ಎಫ್‌.ಆರ್‌.ಪಿ) 
ಪಾವತಿಸಬೇಕಾದ ಕಬ್ಬು ಬಿಲ್ಲು ಮೊತ್ತ ರೂ. 3475.53 


